ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


| 165 G02) 


ಸದಸ್ಯರ ಹೆಸರು 


ಶ್ರೀ ಎನ್‌. ಅಪ್ಪಾಜಿಗೌಡ 
(ಸೈಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ 


04.03.2020 


ಉತ್ತರಿಸಬೇಕಾದ ಸಚಿವರು 


ಕೃಷಿ ಸಚಿವರು 


ಪ್ರಶ್ನೆ 


ಉತ್ತರ 


(ಅ) 


ರಾಜ್ಯದಲ್ಲಿ 2019-20ನೇ ಸಾಲಿನಲ್ಲಿ 
ಕೃಷಿ ಯಾಂತಿಕ ಉಪಕರಣಗಳನ್ನು 
ಬಾಡಿಗೆ ಆಧಾರದ ಮೇಲೆ ರೈತರಿಗೆ 
ಒದಗಿಸಲಾಗುತ್ತಿದೆಯೇ : 


| ಯಂತ್ರೋಪಕರಣಗಳನ್ನು 


ಹೌದು, 2019-20ನೇ ಸಾಲಿನಲ್ಲಿ 
ಹೋಬಳಿಗಳಲ್ಲಿ ಸ್ಥಾಪಿಸಿರುವ ಕೃಷಿ 
ಯಂತ್ರಧಾರೆ ಕೇಂದ್ರಗಳ ಮುಖಾಂತರ 
ಬಾಡಿಗೆ ಆಧಾರದ ಮೇಲೆ ಶೃಷಿ 
ರೈತರಿಗೆ 
ಒದಗಿಸಲಾಗುತ್ತಿದೆ. 


(ಆ) 


ಹಾಗಿದ್ದಲ್ಲಿ, ರೈತರಿಗೆ 
ಅನುಕೂಲವಾಗುವಂತೆ ಸದರಿ ಕೃಷಿ 
ಯಾಂತ್ರಿಕ ಉಪಕರಣಗಳ 
ಕೇಂದ್ರಗಳನ್ನು : ಕೃಷಿ ಕೇ೦ದ್ರ 
"ಹೋಬಳಿ, ಗ್ರಾಮ ಪಂಚಾಯಿತಿ | 
ಸ್ಥಾನಗಳಲ್ಲಿ ತೆರೆಯಲಾಗಿದೆಯೇ: 


ರೈತರಿಗೆ ಅನುಕೂಲವಾಗುವಂತೆ ಪ್ರಸ್ತುತ, 
ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಹೋಬಳಿ 
ಮಟ್ಟಿದಲ್ಲಿ ಸ್ಥಳಾವಕಾಶ ಮತ್ತು ರೈತರಿಂದ 
ಬೇಡಿಕೆ ಇರುವ ಸ್ಮ್ಥಳದ ಆಧಾರದ ಮೇಲೆ 
ತೆರೆಯಲಾಗಿರುತ್ತದೆ. ಇಲ್ಲಿಯವರೆಗೆ 
ರಾಜ್ಯದಲ್ಲಿ 542 ಕೃಷಿ ಯಂತ್ರಧಾರೆ 
ಕೇಂದ್ರಗಳನ್ನು ಸ್ಮಾಪಿಸಲಾಗಿರುತ್ತದೆ. 


(ಇ) 


-| ಕೇಂದ್ರಗಳಲ್ಲಿ 


'|ವೀಡುವುದು) 


ಈ ಕೃಷಿ ಯಾಂತ್ರಿಕ ಉಪಕರಣ 
ರೈತರಿಗೆ" ಯಾವ 
ಯಾವ ಯಾಂತಿಕ ಸಲಕರಣೆಗಳನ್ನು 
ಒದಗಿಸಲಾಗಿದೆ: . (ಮಾಹಿತಿ 


ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ, ಸ್ಥಳೀಯ 
ಬೆಳೆಗಳಿಗೆ ಅಮುಗುಣವಾಗಿ ಹಾಗೂ 
ರೈತರಿಂದ ಬೇಡಿಕೆಯಿರುವ 
ಯಂತ್ರೋಪಕರಣಗಳನ್ನು ಜಿಲ್ಲಾ ಮಟ್ಟದ 
ಸಮಿತಿಯಿಂದ : ಅನುಮೋದನೆ ಪಡೆದು 
ದಾಸ್ತಾನು ಮಾಡಿ ರೈತರಿಗೆ ಬಾಡಿಗೆ ಆಧಾರದ 


ಮೇದೆಗೆ ಒದಗಿಸಲಾಗುತ್ತಿದೆ. ಕೃಷಿ 
ಯಂತ್ರಧಾರೆ ಕೇಂದ್ರಗಳಲ್ಲಿ ಭೂಮಿ 
ಸಿದ್ಧತೆಯಿಂದ' ಕೊಯ್ದು ಮತ್ತು 
ಕೊಯ್ಲೋತ್ತರ ಹಾಗೂ ಸಂಸ್ಕರಣಾ 
ಉಪಕರಣಗಳನ್ನು ಒದಗಿಸಲಾಗುತ್ತಿದೆ. 
ಒದಗಿಸಲಾಗುವ ಯಂತ್ರೋಪಕರಣಗಳ 
ವಿವರಗಳನ್ನು ಅನಮುಬಂಧ-1 ರಲ್ಲಿ 


ನೀಡಲಾಗಿದೆ. 


(ಈ). | ಇತ್ತೀಚಿನ' ಆಧುನಿಕ ಕೃಷಿ ಯಾಂತ್ರಿಕ | ಹೌದು, ಇತ್ತೀಚಿನ ಆಧುನಿಕ ಕಿ 
| ಉಪಕರಣಗಳನ್ನು ರಿಯಾಯಿತಿ | ಯಂತ್ರೋಪಕರಣಗಳಾದ 
| ದರದಲ್ಲಿ ರೈತರಿಗೆ ಒದಗಿಸಿಕೊಡಲು | ರೊಟೋವೇಟರ್‌, ಲೇಜರ್‌, ಲ್ಯಾಂಡ್‌ 


ಸರ್ಕಾರ ಕೆಮಕೈೆಗೊಳ್ಳುವುದೇ: | ಲೆವೆಲ್ಲರ್‌, ಬೀಜ ರಸಗೊಬ್ಬರ ಸಂಯುಕ್ತ 
(ಸ್ಪಷ್ಟ ಉತ್ತರ ನೀಡುವುದು) ಯಂತ್ರ, ಭತ್ತ ನಾಟಿ ಮಾಡುವ ಯಂತ್ರ, 
i ಅಂತರ ಬೇಸಾಯ ಮತ್ತು ಕಳೆ ತೆಗೆಯುವ 

| ಯಂತ್ರಗಳು, ಸಸ್ಯ ಸಂರಕ್ಷಣಾ 


ಉಪಕರಣಗಳು (ಬೂಮ್‌ ಸ್ಟೇಯರ್‌ ಗಳು), 
ಬಹುಬೆಳೆ ಕಟಾವು ಯಂತ್ರ, ರೀಪರ್‌ ಮತ್ತು 
ಬೈಂಡರ್‌, ಕಬ್ಬು ಕಟಾವು ಯಂತ್ರಗಳು, 
ಬಹುಬೆಳೆ ಒಕ್ಕಣೆ ಯಂತ್ರ ಮತ್ತು ಸಣ್ಣ 
ಯಂತ್ರಜಾಲಿತ ಎಣ್ಣೆಗಾಣಗಳನ್ನು ರೈತರಿಗೆ 
ಸಹಾಯಧನದಡಿ ಮತ್ತು ಕೃಷಿ ಯಂತ್ರಧಾರೆ 
ಕೇಂದ್ರಗಳಲ್ಲಿ ಬಾಡಿಗೆ ಆಧಾರದ ಮೇರೆಗೆ 
ಸಹ ನೀಡಲಾಗುತ್ತಿದೆ. 
| ಉ) |ಹಾಗೆಯೇ ಮಂಡ್ಯ ಜಿಲ್ಲೆಯಲ್ಲಿ | ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಸಂಸ್ಥೆಗಳ 
ಯಾವ ಯಾವ ಸ್ಮಳದಲ್ಲಿ ಕೃಷಿ! ಮೂಲಕ ಇಲ್ಲಿಯವರೆಗೆ 31 ಕೃಷಿ 


ಯಾಂತಿಕ ಉಪಕರಣಗಳ | ಯಂತ್ರಧಾರೆ ಕೇಂದ್ರಗಳನ್ನು 
ಕೇಂದ್ರಗಳನ್ನು“ . ತೆರೆಯಲಾಗಿದೆ : | ಸ್ಥಾಪಿಸಲಾಗಿದ್ದು, ಕಾರ್ಯಚರಣೆಯಲ್ಲಿ 
(ತಾಲ್ಲೂಕುವಾರು ಮಾಹಿತಿ | ಇರುತ್ತದೆ. ತಾಲ್ಲೂಕುವಾರು ವಿವರಗಳನ್ನು 
ನೀಡುವುದು) ಅಮಬಂಧ-2 ರಲ್ಲಿ ನೀಡಲಾಗಿದೆ. 


(ಬಿಸೆ::& ಲ್‌ 


್‌ಷಸಚಿವರು ಹುಂ. 


ಅನಮುಬಂಧ-1 


| ಕೃಷಿಯಂತ್ರಧಾರೆಕೇಂದ್ರಗಳಲ್ಲಿದಾಸ್ತಾನುಮಾಡಲಾಗಿರುವಯಂತ್ರೋಪಕ 


ರಣಗಳು 


ಭೂಮಿಸಿದ್ದತೆಯಉಪಕರಣಗಳು 


- 


ಟ್ರ್ಯಾಕ್ಟರ್‌ ಮತ್ತು ಟ್ರ್ಯಾಕ್ಟರ್‌ನ ಬಿಡಿಭಾಗಗಳು ಉದಾ: ಹುಕ್‌, ಟ್ರೈಲರ್‌, ಟ್ರಾಲಿ, ಬೋಲ್ಬ್ಬ 
ಇತ್ಯಾದಿ 


ಪವರ್‌ ಟಿಲ್ಲರ್‌ 


ಖಂ:ಬಿ.ಫ್ಲೋ 


ರೋಟವೇಟಿರ್‌ 


ಡಿಸ್ಕ್‌ ಪ್ಲೋ 


ಡಿಸ್ಕ್‌ ಹ್ಯಾರೋ 


ಕಲ್ಬಿವೇಟರ್‌ 


ಶುಗರ್‌ ಕೇನ್‌ ಸ್ವಬಲ್‌ ಶೇವರ್‌ ಕಮ್‌ವೇಟಿರ 


ಲೆವರ್‌ ಬ್ಲೇಡ್‌ 


ಕೇಜ್‌ ವೀಲ್‌ 


ಬೇಡ್‌ ಹ್ಯಾರೋ 


ಲೇಜರ್‌ ಗೈಡೆಡ್‌ ಲ್ಯಾಂಡ್‌ ಲೆವೆಲ್ಲರ್‌ 


ನಾಟಿ / ಬಿತ್ತನೆ ಮಾಡುವ ಉಪಕರಣಗಳು 


ಪImಹRNನ zz Sloe Yo Vx |W 


ಪ್ಯಾಡಿ ಪ್ಲಾಂಟರ್‌ 


ಸ 
Ah 


ಫರೋ ಬಪನರ್‌/ರಿಡ್ಕರ್‌ 


pa 
Un 


ಸೀಡ್‌ ಕಮ್‌ ಫರ್ಟಿಲೈಸರ್ಸ್‌ ಡ್ರಿಲ್‌ 


ರೋಟೋ ಟಿಲ್‌ ಡ್ರಿಲ್‌ 


ರೈಸ್‌ ಟ್ರೀನರ್ಸರಿ ಪ್ರಿಪರೇಷನ್‌ ಮಷೀನ್‌ ವಿತ್‌ ಟ್ರೇಸ್‌ 


ರೈಸ್ಟ್‌ ಬೆಡ್‌ ಪ್ಲಾಂಟರ್‌ 


ಅಂತರ ಕೃಷಿ ಸಲಕರಣೆ 


ವೀಡ್‌ ಸ್ನಾಶರ್‌ 


ರೈಸ್‌ ಸ್ಕಾ ಚಾಪರ್‌ 


ಟ್ರಾಕ್ನ್ಟರ್‌/ಪವರ್ಟಿಲ್ಲರ್ಮೌಂಟಡ್‌/ಪವರ೯ಪರೇಟೆಡ್ಡೃಟಕ್ನಿ.ಈ. ಎಕ್ಯೂಪ್‌ಮೆಂಟ್‌ 


ಕೊಯಿಲು ಮತ್ತು ಒಕ್ಕಣೆ ಮಾಡುವ ಉಪಕರಣಗಳು 


ಬಹುಬೆಳೆಒಕ್ಕಣೆಯಂತ್ರು 


ಶೇಂಗಾ ಡಿಗ್ಗರ್‌ 


ಶೇಂಗಾ ಪಾಡ್ಲೀಿಪರ್‌ 


ಹಾರ್ವೆಸ್ಟರ್‌ ಸ್ಟೀೀಪರ್‌ 


ಕಂಬೈನ್ಡ್‌ ಹಾರ್ಮೆಸ್ಟರ್‌ 


ಬೇಲರ್‌ 


F | 3ಜಜ್ಯ ವಸ್ತುಗಳ ನಿರ್ವಹಣಾ ಉಪಕರಣಗಳು | 


| 28 | ಶುಗರ್‌ಕೇನ್ರಾಶ್ಯಟ್ಟಿರ್‌ 
ಕೋಕೋನಟ್ಟಾಂಡ್ಹಾಪರ್‌ 

30 | ಚಾಘಫ್ಯಟರ್‌ 

G | ಕುಷಿ ಸಂಸ್ಕರಣಾ ಉಪಕರಣಗಳು 


[N9) 
[Ce] 


31 | ದಾಲ್‌ ಪ್ರೋಸೆಸರ್‌ 

32 ಮಿನಿ ರೈಸ್‌ ಮಿಲ್‌ 

33 | ಮಿನಿ ಆಯಿಲ್‌ ಎಕ್ಸ್‌ಪೆಲ್ಲರ್‌ 

34 | ರಾಗಿ ಪಾಲಿಶಿಂಗ್‌ ಮಿಷಿನ್‌ 

35 | ರಾಗಿ ಕ್ಲೀನಿಂಗ್‌ ಮಿಷಿನ್‌ 

26 | ಶುಗರ್‌ ಕೇನ್‌ ಕ್ರಶರ್‌ 

37 | ಪೋರ್ಮಿಲ್‌ 

38 | ಪಲ್ಪರೈಸರಗಳು 

39 | ರವಾ/ಕ್ಯಾಟಿಲ್‌ ಪೀಡ್‌ ಮೆಷಿನ್‌ 

40 ಚಿಲ್ಲಿ ಪೌಂಡಿಗ್‌ ಮಿಷಿನ್‌ 

41 | ಶಾವಿಗೆ/ವರ್ಮಿಸಿಲ್ಲಿಮೆಷಿನ್‌ 

42 | ಶುಗರ್‌ ಕೇನ್‌ ಜ್ಯೂಸ್‌ ಮೇಕಿ೦ಗ್‌ ಮಿಷಿನ್‌ 

43 | ವೀಟ್‌ ಪಾಲಿಶರ್‌ 

44 | ಡೀಸೆಲ್‌ ಪಂಪ್‌ ಸೆಟ್‌ಗಳು 

x |ಈ ಮೇಲೆ ತಿಳಿಸಿರುವ ಯಂತ್ರೋಪಕರಣಗಳನ್ನು ಹೊರೆತುಪಡಿಸಿ ರೈತರಿಂದ 
ಬೇಡಿಕೆಯಿರುವ ಹಾಗೂ ಇತರೆ ಆಭನಿಕ ಯಂತ್ರೋಪಕರಣಗಳನ್ನು ಜಿಲ್ಲಾ ಮಟ್ಟಿದ 


ಸಮಿತಿಯಿಂದ ಅನುಮೋದನೆ ಪಡೆದು ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ದಾಸ್ತಾನು 
ಮಾಡಿ ರೈತರಿಗೆ ಓದಗಿಸಲಾಗುವುದು. 


ಅನುಬಂ೦ಧ-2 ಪ್ರಶ್ನೆಸಂಖ್ಯೆ : 165(302) 


ಸ್‌ 
ಮಂಡ್ಯಜಿಲ್ಲೆಯಲ್ಲಿ 2014-15 ರಿಂದ 2019-20 ನೇ ಸಾಲಿನವರೆಗೆ ಅನುಷ್ಠಾವಾಗಿರುವ ಕೃಷಿ 


ಯಂತ್ರಧಾರೆ ಕೇಂದ್ರಗಳ ವಿವರಗಳು i 
ಅನುಷ್ಟಾನ 
ಕ್ರಸ ಅನುಷ್ಠಾನಮಾಡಿರು 
a ತಾಲ್ಲೂಕು ಹೋಬಳಿ ಇ - ಅನುಮೋದಿತ ಸಂಸ್ಥೆಗಳು ಮಾಡಿರುವ 
ಸ್ಮಳ/ಗ್ರಾಮ ವರ್ಷ 
} 1 ಬಸರಾಳು ಹಲ್ಲೆಗೆರೆ ಶ್ರೀ ಸ್ಹೇತೆ ಭಮೋನ್ಧಳ ಗ್ಹಾಮೀಿಸಾಭಷೃದ್ದ 2014-15 
ಇ ಸಂಸ್ಥೆ 
2 ದುದ್ದ *1'ಹುಪ ವಿ.ಎಹ್‌.ಟಿಟಾಕ್ನರ್‌ ಟಿಲ್ಲರ್‌ ಲಿ., 2016-17 
[ [2 ವ [o 
3 | ಮಂಡ್ಯ | ಫೊತ್ತತ್ತಿ ಕೊತ್ತತ್ತಿ ವಿ.ಎಸ್‌.ಟಿಟ್ರಾಕ್ಸರ್‌ ಟಿಲ್ಲರ್‌ ಲಿ., 2016-17 
4 ಕಸಬಾ ಕಸಬಾ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ" 2019-20 
5 ಕೆರೆಗೋಡು ಹಳೇಬೂದನೂರು | ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
6 ಆತಗೂರು ತೊರೆಪೆಟ್ಟಿಹಳ್ಳಿ ಶ್ರೀಕೇತ್ರ ಧರ್ಮಸ್ನಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ 2014-15 
ಬ್‌ Re) ¢ ko] Oe [) 
7 ಭಾರತೀನಗರ ಭಾರತೀನಗರ ವಿ.ಎಸ್‌.ಟಿಟ್ರಾಕ್ಟರ್‌ ಟಿಲ್ಲರ್‌ ಪಿ 2016-17 
ಮದ್ದೂರು 
8 ಕೊಪ್ಪ ಕೊಪ್ಪ ವಿ.ಎಸ್‌.ಟಿಟ್ರಾಕ್ಸರ್‌ ಟಿಲ್ಲರ್‌ ಲಿ., 2016-17 
9 ಕಸಬಾ ಗೆಜ್ಜಲಗೆರೆ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
ಶೀ ಕೇತ್ತ್ರ ಧರ್ಮಸ್ಮಳ ಗಾಮಿ ಭಿವೃದಿ 
10 ಬಿ.ಜಿ.ಪುರ ಬಿ.ಜಿ.ಮರ ಶ್ರೀ ಸ್ಫೇತ್ರ 'ಘರ್ಮನ್ನ ಶ್ರೀಣಾಭಿಬ್ಬ ಲ್ಲ 2014-15 
ಸಂಸ್ಥೆ 
11 ಹಲಗೂರು ಹಲಗೂರು ವಿ.ಎಸ್‌.ಟಿಟ್ರಾಕ್ಟರ್‌ ಟಿಲ್ಲರ್‌ ಲಿ 2016-17 
ಮಳವಳ್ಳಿ * JY [ 
12 |- ಕ೬ರುಗಾವಲು ಕೆರುಗಾವಲು ವಿ.ಎಸ್‌.ಟಿಟ್ರಾಕ್ಕರ್‌ ಟಿಲ್ಲರ್‌ ಲ್ಲಿ 2016-17 
13 ಕಸಬಾ ಮೇಗಳಾಪುರ ಶ್ರೀ ವರ್ಷ: ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
ಶ್ರೀ ಕೇತ್ತ ಧರ್ಮಸ್ನಳ ಗ್ರಾಮೀಣಾಭಿವೃದ್ಧಿ 
14 ಅರಕೆರೆ ಅರಕೆರೆ ಶೇತ ಧಮ್ಯಾನ್ಥಾಳ' ಗ್ರಾಮಆತಾಭಿಬ್ಬದ್ದ 2014-15 
ಸಂಸ್ಥೆ , ಸ 
15 ಶ್ರೀರಂಗಪ ಬೆಳಗೂಳ |.ಬೆಳಗೂಳ . ವಿ.ಎಸ್‌.ಟಿಟ್ರಾಕ್ಟರ್‌ ಟಿಲ್ಲರ್‌ ಲಿ 2016-17 
ಟ್ವಿಣ y iF 
16 ಈ ಕಸಬಾ ಮೇಳಾಪುರ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
17 ಕೆ.ಶೆಟ್ಟಿಹಳ್ಳಿ | ಕೆ.ಶೆಟ್ಟಿಹಳ್ಳಿ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
ಶೀ ಕೇತ ಧರ್ಮಸ್ನಳ ಮೀಣಾಭಿವೃದಿ 
18. ಚಿನಕುರಳಿ | ಚಿನಕುರಳಿ ಪ ಘಮಂನಸ್ನಳ ಪ್ರಾ 2014-15 
ಪಾಂಡವಠು ” - 
19 ೨6 | ಜಕ್ಕನಹಳ್ಳಿ | ಜಕ್ಕನಹಳ್ಳಿ ವಿ.ಎಸ್‌.ಟಿಟ್ರಾಕ್ಸರ್‌ ಟಿಲ್ಲರ್‌ ಲಿ., 2016-17 
20 ಕಸಬಾ ಚೆಕ್ಕಾಡೆ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
ಫಿ ತತ್ರ 
ಶ್ರೀ ಕೇತ್ತ ಧರ್ಮಸ್ನಳ ಗ್ರಾಮೀಣಾಭಿವೃದ್ಧಿ 
21 ಅಕ್ಕಿಹೆಬ್ಬಾಳು | ಅಕ್ಕಿಹೆಬ್ಬಾಳು ಶ್ರೇ ಸೀತ 'ಥರ್ಮನ್ಕುಳೆ ್ರಾಲಾರಲ್ಳಾಬ್ಬಲ್ಲ 2014-15 
ಬ ಕಿ ಬ ಸಂಸೆ ಸ್ಥ 
@ 
22 ಕೆ.ಆರ್‌.ಪೆ | ಬೂಕನಕೆರೆ ಬೂಕನಕೆರೆ ವಿ.ಎಸ್‌.ಟಿಟ್ರಾಕ್ಟರ್‌ ಟಿಲ್ಲರ್‌ ಲಿ., 2016-17 
ಟೆ 
23 ಕಿಕ್ಕೇರಿ ಕಿಕ್ಕೇರಿ ವಿ.ಎಸ್‌.ಟಿಟಾಕ್ಸರ್‌ ಟಿಲ್ಲರ್‌ ಲಿ., 2016-17 
ಬಟ [+] 
24 ಕಸಬಾ ಹೊಸಹೊಳಲು ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
L 1 


pS 


25 $ ಸಂತೇಬಾಚೆಹಳ್ಳಿ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
ಗ p= 
26 ಶೀಳನೆರೆ ತೆಂಢೆಕರೆ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
ಶ್ರೀ ಕೇತ ಧಮ ಸ್ಥಳ ಗ್ರಾಮಿ ಣಾಭಿವೃ ದಿ 
21 ಬೆಳ್ಳೂರು ಡೇಲಿ ಶ್ರೀ ಸತ್ರ ಈರ್ಪ 2014-15 
¥ [ಬೆಳ್ಳೂರು ಕ್ರಾಸ್‌] | ಸಂಸ್ಥೆ 
28 ಹೊಣಕೆರೆ ಚೇಲ್ಯಾ ವಿ.ಎಸ್‌.ಟಿಟ್ರಾಕ್ಟರ್‌ ಟಿಲ್ಲರ್‌ ಲಿ 2016-17 
— ನಾಗಮಂಗ 
29 ತ್ರ ದೇವಲಾಪುರ | ದೇವಲಾಪುರ ವಿ.ಎಸ್‌. ಟಟ್ರಾಕ್ಕ ರ್‌ ಟಿಲ್ಲರ್‌ ಲಿ 2016-17 
30 ಕಸಬಾ ಬದ್ರಿಕೊಪ್ಪಲು ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 
31 ಬಿಂಡಿಗನವಿಲೆ | ಬಿಂಡಿಗನವಿಲೆ ಶ್ರೀ ವರ್ಷ ಅಸೋಸಿಯೆಟ್ಸ್‌, ಚಿತ್ರದುರ್ಗ 2019-20 


